70 


ಮಕ್ಕಳ ಕಲಿಕೆಯಲ್ಲಿ ಸಮುದಾಯದ ಸಹಭಾಗಿತ್ವ 


ರಾಜಶ್ರೀ ನಾಯಕ್‌ 


ರೋಗದ ಹರಡುವಿಕೆಯಷ್ಣೇ ಅಲ್ಲದೇ ಜನರ ಸಾಮಾಜಕ, 
ರಾಜಕೀಯ ಮತ್ತು ಆರ್ಥಿಕ ಬದುಕಿನ ಮೇಲೆ ಕೋವಿಡ್‌-1೨ 
ಪಿಡುಗು ದೂರಗಾಮಿ ಪರಿಣಾಮಗಳನ್ನು ಜೀರಿದೆ. ಶೈಕ್ಷಣಿಕ 
ಸಂಸ್ಥೆಗಳು ರಜೆ ಘೋಷಿಸುವಂತೆ ಮಾಡಿರುವ ಸಾಂಕ್ರಾಮಿಕದ 
ತೀವ್ರತೆಯು ಶಿಕ್ಷಣ ಕ್ಷೇತ್ರದ ಮೇಲೆ ಎಂದೂ ಕಂಡರಿಯದಂತಹ 
ಪರೀಕ್ಷೇಯನ್ನೊಡ್ಡಿದೆ. ದೇಶಾದ್ಯಂತ ಲಾಕ್‌ಡೌನ್‌ ಘೋಷಣಿಗೂ 
ಮುನ್ನವೇ. ಮಾರ್ಚ್‌ ತಿಂಗಳ ಕೊನೆಯ ಹೊತ್ತಿಗೆ ಭಾರತದಲ್ಲ 
ಶೈಕ್ಷಣಿಕ ಚಟುವಟಕೆಗಳು. ರಾಜ್ಯ ಸರ್ಕಾರಗಳು ಮತ್ತು ಶೈಕ್ಷಣಿಕ 
ಸಂಸೆಗಳ೦ದ ಸ್ಥಗಿತಗೊಳಸಲ್ಪಟ್ಟವು. ಲಾಕ್‌ಡೌನ್‌ಅನ್ನು 
ತೆರವುಗೊಳಸಿದ ನಂತರ ಬಹಳಷ್ಟು ಉನ್ನತ ಶಿಕ್ಷಣ ಸಂಸ್ಥೆಗಳು 
ಸಂಪೂರ್ಣ ಆನ್‌ಲೈನ್‌ ಪಾಠದ ವಿಧಾನಕ್ಕೆ ಬದಲಾಲಯುಸಿಕೊಂಡಿವೆ. 
ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಅಗತ್ಯವಾದ ಸೌಲಭ್ಯಗಳನ್ನು 
ಪಡೆದುಕೊಂಡಿದ್ದಾರೆ. 


ಆದರೂ, ಪ್ರಾಥಮಿಕ ಶಿಕ್ಷಣದ ವಿಷಯದಲ್ಲ ಇದು ನಿಜವಲ್ಲ. ವಿವಿಧ 
ಆರ್ಥಿಕ ಮತ್ತು ಸಾಮಾಜಕ ಸ್ಲಿತಿಯಲ್ಲರುವ ಮಕ್ಕಳನ್ನು 
ಹೊಂದಿರುವ ಪ್ರಾಥಮಿಕ ಶಾಲೆಗಳು ಭಾರತದ ಮೂಲೆಮೂಲೆಯ 
ಎಲ್ಲ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳಲ್ಲವೆ. ಮಕ್ಷಳಗೆ 
ಆನ್‌ಲೈನ್‌ ತರಗತಿಗಳು ದಕ್ಕದರೂ ಕೂಡ ಪೂರ್ವ ಪ್ರಾಥಮಿಕ 
ಮತ್ತು ಪ್ರಾಥಮಿಕ ವಿದ್ಯಾರ್ಥಿಗಳು ಆನ್‌ಲೈನ್‌ ಸಾಧನಗಳನ್ನು 
ಬಳಸುವಲ್ಪ ಇನ್ನೂ ಪರಿಣತರಲ್ಲ. ಸರ್ಕಾರಿ ಮತ್ತು ಸಣ್ಣ ಖಾಸಗಿ 
ಸಂಸ್ಥೆಗಳು ಪ್ರಾಥಮಿಕ ಶಾಲಾ ಮಕ್ಕಳ ಕಲಕೆಯನ್ನು ಮತ್ತು 
ಆನ್‌ಲೈನ್‌ ಶಿಕ್ಷಣಕ್ಷೆ ಅಗತ್ಯವಾದ ವ್ಯವಸ್ಥೆಗಳನ್ನು ನಿರಂತರವಾಗಿ 
ಉಳಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿದೆ. 


ದೂರಶಿಕ್ಷಣ ಶಾಲೆಗಳು ಅಥವಾ ಸಮುದಾಯ ತರಗತಿಗಳನ್ನು 
ನಡೆಸಿ ಮಕ್ಕಳನ್ನು ಶಾಲೆಯಲ್ಲ ತೊಡಗಿಸಿಕೊಳ್ಳುವುದು ಮೇ 
ತಿಂಗಳಲ್ಲ ಲಾಕ್‌ಡೌನ್‌ ಹೇರಿಕೆಯಾದ ನಂತರದಲ್ಲ ನಾವು 
ಕಂಡುಕೊಂಡ ಹೊಸ ಕಾರ್ಯವಿಧಾನ. ಶೈಕ್ಷಣಿಕ ವಿಷಯವಷ್ಟೇ 
ಅಲ್ಲದೇ ಮಕ್ಕಳು ಮತ್ತು ಪೋಷಕರಿಗೆ ಭಾವನಾತ್ಮಕ ಬೆಂಬಲವನ್ನು 
ಶಾಲೆಗಳು ನೀಡುವುದೂ ಬಹಳವೇ ಅಗತ್ಯವಿದ್ದಿತು ಮತ್ತು ಕೆಲವಷ್ಟು 
ಕುಟುಂಬಗಳಗೆ ಅವರ ದೈನಂದಿನ ಅಗತ್ಯಕ್ಕೂ ಸಹಾಯದ 
ಅಗತ್ಯವಿದ್ದಿತು. ತಂಡದ ಸದಸ್ಯರು ಮಕ್ಷಳ ಮನೆಗಳಗೆ ಭೇಟ ನೀಡಿ 
ಅವರೊಡನೆ ಚರ್ಚಿಸಿದಾಗ ಮಕ್ಕಳು ಹೆಚ್ಚು ಮಾತನಾಡಲಲ್ಲ ಮತ್ತು 
ಶಿಕ್ಷಕರ ಪ್ರಶ್ನೆಗಳಗೆ ಅವರು ಸ್ಪಂದಿಸಅಲ್ಲ. ಮಕ್ಕಳು ಮತ್ತು 
ಪೋಷಕರಿಬ್ಬರೂ ಗೊಂದಲಗೊಂಡಿರುವುದು ಸ್ಪಷ್ಟವಾಗಿ 
ಕಾಣುತ್ತಿತ್ತು. 


ಹಾಗಾಗಿಯೇ, ಸಮುದಾಯ ಮಟ್ಟದ ತರಗತಿಗಳನ್ನು ಆರಂಭಸುವ 
ಬಗ್ಗೆ ನಮ್ಯ ತಂಡದಲ್ಲ ಚರ್ಚೆ ಆರಂಭವಾದಾಗ ಪಿಡುಗಿನ ಬಗ್ಗೆ 
ಗೊಂದಲ ಮತ್ತು ಭಯಗಳದ್ದರೂ ಕೂಡ ಉತ್ಸಾಹವೂ ಇತ್ತು. 
ಮಕ್ಕಳನ್ನು ಕಲಕೆಯ ಪ್ರಕ್ರಿಯೆಯಲ್ಲ ತೊಡಗಿಸಿಕೊಳ್ಳುವಲ್ಲ 
ಪ್ರತಿಯೊಬ್ಬರಿಗೂ ಕೆಲವು ಜವಾಬ್ದಾರಿ ವಹಿಸಲಾಗಿತ್ತು. ತಂಡವನ್ನು 
ಮೂರು ಭಾಗವಾಗಿಸಿ, ಹಳ್ಳಗಳಿಗೆ ಅಲ್ಲನ ಪರಿಸ್ಥಿತಿಯ ವಿಶ್ಲೇಷಣೆಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೭1 


ಇ 
5 
[C 


ಹೊರಟೆವು. ನಮ್ಮ ಚಟುವಟಕೆಗಳಲ್ಲ ಸದಾಕಾಲ ಭಾಗವಹಿಸುತ್ತಿದ್ದ 
ಸಮುದಾಯಗಳ ಜೊತೆಗೆ ಸಂಬಂಧವಿರಿಸಿಕೊಂಡಿದ್ದರಿಂದ ನಮಗೆ 
ಈ ವಿಷಯದಲ್ಲ ಸಫಲತೆಯ ಧೈರ್ಯವನ್ನು ನೀಡಿತು. 


ನಮ್ಮ ಶಾಲೆಯ ಚಿತ್ರಣ 


« ಸುತ್ತಅನ ಮೂರರಿಂದ ಆರು ಕಿಮೀ ದೂರದ ಆರು ಹಳ್ಳಗಳ೦ದ 
ಸುಮಾರು 87 ಮಕ್ಕಳು (1-3 ನೆಯ ತರಗತಿಯ) ನಮ್ಮ 
ಶಾಲೆಗೆ ಬರುತ್ತಾರೆ. 


K ಅರ್ಥದಷ್ಟು ಮಕ್ಕಳು ದಿನಗೂಲಯವರ ಕುಟುಂಬದವರು. 
ಮೂರನೇ ಒಂದರಷ್ಟು ಪೋಷಕರು ತುಂಡು ಭೂಮಿ 
ಮಾಲೀಕರು ಮತ್ತು ಕೆಲವೇ ಮಕ್ಕಳು ಸ್ಥಿತಿವಂತ 
ಕುಟುಂಬದವರು. ಸುಮಾರು ಮೂರನೇ ಎರಡರಷ್ಟು ಕಡಿಮೆ 
ಮನೆಗಕಲ್ಪ ಸ್ಕಾರ್ಟ್‌ಫೋನ್‌ಗಳದ್ದರೂ ಅದು ಮಕ್ಷಳಗೆ 
ದೊರಕುವುದಿಲ್ಲ. ಇದಕ್ಕೆ ಹಲವು ಕಾರಣಗಳವೆ: ತರಗತಿಯ 
ಸಮಯದಲ್ಲ ಪೋಷಕರು ಮನೆಯಲ್ಲರುವುದಿಲ್ಲ. ದುರ್ಬಲ 
ಅಂತರ್ಜಾಲ ಸಂಪರ್ಕ ಮತ್ತು ಸ್ಕಾರ್ಟ್‌ಪೋನ್‌ಗಳನ್ನು 
ಬಳಸಲು ಮಕ್ಕಳಗೆ ತಿಕಯದಿರುವುದು. ಪ್ರಾಥಮಿಕ ತರಗತಿಯ 
ಮಕ್ಕಳನ್ನು ಕೇವಲ ಒಂದು ಗಂಟೆಯ ಮಟ್ಟಿಗಾದರೂ 
ಸ್ಮಾರ್ಟ್‌ಫೋನ್‌ಗಳ ಮೂಲಕ ತೊಡಗಿಸಿಕೊಳ್ಳುವುದು ಬಹಳ 
ಪ್ರಂಖಾಸದ ಕೆಲಸ ಮತ್ತು ಅದು ದೈಹಿಕ ಹಾಗೂ 
ಮಾನಸಿಕವಾಗಿ ಕೂಡ ಅವರ ಮೇಲೆ ಕೆಟ್ಟ ಪರಿಣಾಮವನ್ನು 
ಜೀರಬಹುದು. ಈ ಕಾರಣಗಳಂದಾಗಿ ಪ್ರಾಥಮಿಕ ತರಗತಿಯ 
ಮಕ್ಕಳಗೆ ಆನ್‌ಲೈನ್‌ ತರಗತಿಗಳು ಅಸಾಧ್ಯ. ಪೋಷಕರು ನಮ್ಮ 
ಶಾಲೆಯ ಹಲವು ಚಟುವಟಕೆಗಕಲ್ಲ ಮುಂಚಿನಿಂದಲೂ 
ತೊಡಗಿಸಿಕೊಂಡಿದ್ದು ಜನಪದ ಗೀತೆಗಳು ಮತ್ತಿತರ ಸ್ಥಳೀಯ 
ಪದ್ಧತಿಗಳನ್ನು ಮಕ್ಕಳಗೆ ಹೇಳಕೊಡುತ್ತಿದ್ದರು. 


ಶಾಲಾ ಸಮುದಾಯ ತಂಡವು (The School Community 


Network -SCN) ಆರು ಹಳ್ಳಗಳನ್ನು ಪ್ರತಿನಿಧಿಸುವ ಸಮುದಾಯದ 
ಆರು ಸದಸ್ಯರ ತಂಡವಾಗಿದೆ. ಈ ತಂಡದ ಸದಸ್ಯರು 
ನಿಯಮಿತವಾಗಿ ಸಭೆ ಸೇರಿ ಶಾಲೆಯ ವಿಷಯಗಳ ಬಣ್ಣ 
ಚರ್ಚಿಸುತ್ತಾರೆ ಮತ್ತು ಕಾರ್ಯಕ್ರಮಗಳನ್ನು ಆಯೋಜಸಲು. 
ತರಗತಿಗಳನ್ನು ನಡೆಸಲು ಮತ್ತು ಪೋಷಕ ಶಿಕ್ಷಕ ಸಭೆಗಳನ್ನು 
ನಡೆಸಲು ಅಗತ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. 


ಪರಿಸ್ಥಿತಿಯ ಅವಲೋಕನ 


* ಹಳ್ಳಿಗಕಲ್ಲ ದೈಹಿಕ ಅಂತರ ಕಾಯ್ದುಕೊಳ್ಳುವಿಕೆ, ವೈಯಕ್ತಿಕ 
ಸ್ವಚ್ಛತೆಯೆಡೆಗೆ ಗಮನ ಮತ್ತು ಮಾಸ್ಟ್‌ ತೊಡುವುದು 
ಮುಂತಾದವುಗಳ ಅರಿವು ಬಹಳ ಕಡಿಮೆ ಎಂದು 
ಕಂಡುಬಂದಿತು. ಮಕ್ಕಳಗೆ ಸೋಂಕಿನಿಂದಾಗುವ ಅಪಾಯಗಳ 


ಬಗ್ಗೆ ತಿಆದಿರಲಅಲ್ಲ. ದಿನಗಳ ಮುಂಚೆ ಹೇಗೋ ಹಾಗೆಯೇ 
ನಂತರವೂ ಬದುಕುತ್ತಿದ್ದರು. ಮಕ್ಕಕು ಹೊರಗೆ ಹೋಗಲು 
ಸಾಧ್ಯವಿಲ್ಲದ್ದರಿಂದ ಬಹಳ ಸಮಯ ಟವಿ ನೋಡುತ್ತಿದ್ದರು. 
ಅವರನ್ನು ಅರ್ಥಪೂರ್ಣವಾಗಿ ತೊಡಗಿಸಿ-ಕೊಳ್ಳಬೇಕಾದ 
ಅಗತ್ಯತೆಯುರುವುದು ಕಂಡುಬಂದಿತು. 


*°  ಕೋವಿಡ್‌-1೨ರ ಬಣ್ಣ ಜನರಲ್ಲ ಹಲವು ವದಂತಿಗಳು 
ಹರಿದಾಡುತ್ತಿದ್ದರಿಂದ ಮಕ್ಕಳು ಪರಸ್ಪರ ಬೆರೆಯಲು 
ಹೆದರುತ್ತಿದ್ದರು. ಆಶ್ಲ್ಚರ್ಯವೆಂದರೆ. ಮಕ್ಕಳು ಯಾವ 
ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕೆಂದು ಪೋಷಕರು 
ಆಶಿಸುತ್ತಿದ್ದರೋ ಆ ಮುನ್ನೆಚ್ಚರಿಕೆಗಳನ್ನು ಪೋಷಕರೇ 
ತೆಗೆದುಕೊಳ್ಳುತ್ತಿರಲಲ್ಲ. 


ಪೋಷಕರು 


ತಮ್ಮ ಮಕ್ಕಳ ಭವಿಷ್ಯ ಮತ್ತು ಶಿಕ್ಷಣದ ಬಣ್ಣೆ ಚಿಂತಿತರಾಗಿರುವುದು 
ಪೋಷಕರು, ಸಮಾಜದ ಜೊತೆಗಿನ ನಮ್ಮ ಸಂವಾದದ ವೇಳೆ 
ತಿಆಯುತು. ಆದರೂ, ಹೆತ್ತವರ ಸಾಕ್ಷರತೆಯ ಮಟ್ಟ ಮತ್ತು ವೃತ್ತಿಯ 
ಭನ್ನತೆಗಳ೦ಂದಾಗಿ. ಶಾಲೆಗಳು ಮುಚ್ಚಿರುವುದರಿಂದ ಮಕ್ಷಳ ತಕ್ಷಣದ 
ಕಲಕೆಗೆ ಪರಿಣಾಮ ಬೀರಬಹುದೆಂದು ಆತಂಕಗೊಂಡಿದ್ದರು. ಅಗತ್ಯ 
ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ಶಾಲೆಗಳಗೆ ತಮ್ಮ ಮಕ್ಕಳನ್ನು 
ಕಳುಹಿಸಲು ಶೇ.೨೦ರಷ್ಟು ಹೆತ್ತವರು ಸಿದ್ಧರಾಗಿದ್ದರು. 


ಸಮುದಾಯದೊಂದಿಗೆ ಸಹಭಾಗಿತ್ವ 


ಗ್ರಾಮದ ಸಾರ್ವಜನಿಕ ಸ್ಥಳಗಳಲ್ಲ ವಾವು ಸಣ್ಣ ಸಭೆಗಳನ್ನು ನಡೆಸಿ 
ಮಕ್ಕಳಗೆ ತರಗತಿಗಳನ್ನು ನಡೆಸುವ ಬಣ್ಣಿ ಪೋಷಕರೊಂದಿಗೆ 
ವಿಚಾರ ವಿನಿಮಯ ಮಾಡಿಕೊಂಡೆವು. ಮನೆಗೆಲಸ, ಶಾಲಾ 
ಆವರಣದಲ್ಲ ಮಕ್ಕಳ ಸಣ್ಣಸಣ್ಣ ಗುಂಪುಗಳಗೆ ದಿನಜಟ್ಟು ದಿನ ಶಾಲೆ 
ನಡೆಸುವುದು ಮುಂತಾದವು ಪೋಷಕರ ಆಯ್ದೆಗಳಾಗಿದ್ದವು. ಅವರ 
ಹಳ್ಳಗಳಲ್ಲ ತರಗತಿಗಳನ್ನು ನಡೆಸುವ ಯೋಚನೆಯನ್ನು 
ಹಂಚಿಕೊಂಡ ತಕ್ಷಣ ಎಲ್ಲ ಪೋಷಕರೂ ಹಿಂಜರಿಕೆಯಿಲ್ಲದೆ 
ಒಪ್ಪಿಕೊಂಡರು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಶಾಲೆಗಳನ್ನು 
ಆರಂಭಸಲು ಪೋಷಕರು ಕೋರಿದರು ಮತ್ತು "ಮಕ್ಷಳು ನಮ್ಮ 
ಮಾತನ್ನು ಕೇಳುತ್ತಿಲ್ಲ. ನಿಮ್ಮ ಮಾತನ್ನಾದರೆ ಕೇಳುತ್ತಾರೆ” ಎಂದು 
ಹೇಳದರು. ಅವರ ತಕ್ಷಣದ ಪ್ರತಿಕ್ರಿಯೆ ಮತ್ತು ನಮಗೆ ಬೆಂಬಲ 
ನೀಡಲು ಅವರು ಮುಂದೆ ಬಂದದ್ದು ನಮ್ಮ ತಂಡಕ್ಕೂ 
ಆಶ್ಚರ್ಯವಾಗಿತ್ತು. ಅವರು ತೆಗೆದುಕೊಂಡ ಕೆಲವು ಹೆಜ್ಜೆಗಳನ್ನು ಇಲ್ಲ 
ವಿವರಿಸಲಾಗಿದೆ. 


ಶಾಲಾ ಆವರಣ 


ಐದು ಹಳ್ಳಗಳಂದ ಎಂಬತ್ತೆದು ಮಕ್ಕಳು ಬರುತ್ತಾರೆ (ಆರನೇ 
ಹಳ್ಳಿಯಿಂದ ಕೇವಲ ಇಲ್ಬರಿದ್ದಾರೆ). ಹಾಗಾಗಿ ಪ್ರತಿ ಹಳ್ಳಿಯಲ್ಲಿ ಮಕ್ಷಳ 
ಎರಡು ತಂಡಗಳನ್ನು ಮಾಡಿದೆವು. ಪ್ರತಿ ಗುಂಪು ಗರಿಷ್ಠ ಹತ್ತು 
ಮಕ್ನಳನ್ನು ಹೊಂದಿದ್ದವು. ಗುಂಪಿನ ಗಾತ್ರಕ್ಕೆ ಹೊಂದುವಂತೆ 
ಕೋಣೆಗಳನ್ನು ಹೊಂದಿಸಿದೆವು. ಮೊದಲ ಹಂತದಲ್ಲ ಸಮುದಾಯ 


ಭವನ, ಸಮಾಜ ಕೊಠಡಿ (Samaj Khone), ಅಂಗನವಾಡಿ, 
ಅಂಬೇಡ್ಡರ್‌ ಭವನ ಮತ್ತು ದೇವಸ್ಥಾನಗಳಲ್ಲ ಎರಡು ಕೊಠಡಿ ಹೀಗೆ 
ಒಟ್ಟು ಎಂಟು ಕೊಠಡಿಗಳನ್ನು ಪೋಷಕರು ಹೊಂದಿಸಿದರು. ಆದರೆ 
ಎರಡು ತರಗತಿಗಳ ನಂತರ ಶಿಕ್ಷಕರು ಮತ್ತು ಪೋಷಕರು ಹೊರ 
ಆವರಣಗಳಲ್ಲ ನಡೆಯುತ್ತಿದ್ದ ತರಗತಿಗಳಲ್ಲಿ ಬಹಳವೇ 


ಗದ್ದಲವಿದ್ದಿತು ಎಂಬುದನ್ನು ಮನಗಂಡು ಬಾಡಿಗೆ ಕೊಠಡಿಗಳನ್ನು 
ಹಿಡಿದರು. ಭಮಾಲಅಯಲ್ಪ್ಲರುವ (ಆರನೆ ಹಳ್ಳಿ) ಇಬ್ಬರು 
ವಿದ್ಯಾರ್ಥಿಗಳನ್ನು ಶಿಕ್ಷಕರೇ ವಾರಕ್ಕೊಮ್ಮೆಯಂತೆ ಅವರ ಹಳ್ಳಿಗೆ 
ಹೋಗಿ ಭೇಟ ಮಾಡಿ ಮನೆಗಲಸ ಮತ್ತು ಚಟುವಟಕೆಗಳನ್ನು 
ನೀಡಿದರು. 


ಶಿಕ್ಷಕ ಪ್ಟಯಂಸೇವಕರು 


ಹುಣಸಿಹಡಗಲ ಹಳ್ಳಿಯಲ್ಲ. ಮಕ್ಷಳು ಹಓದುವುದು. ಬರಹದ ಅಭ್ಯಾಸ 
ಕಳೆದುಕೊಂಡಿರುವುದರ ಬಧ್ಣೆ ಪೋಷಕರು ಎಷ್ಟು ಕಳವಳಕ್ಕೀಡಾ- 
ಗಿದ್ದರೆಂದರೆ. ತಮ್ಮ ಸಮುದಾಯದಿಂದಲೇ ಒಬ್ಬರನ್ನು ಶಿಕ್ಷಕರು 
ಕೊಟ್ಟಿರುವ ಕೆಲಸ ಮಾಡುವಂತೆ ನೋಡಿಕೊಳ್ಳಲು ನೇಮಿಸಿದರು. 
ಮಕ್ಕಳ ಕಅಕೆಯನ್ನು ಉಳಸಿಕೊಳ್ಳಲು ಶಿಕ್ಷಕಿಯು ಮಾಡುತ್ತಿರುವ 
ಕೆಲಸಕ್ಕೆ ಗೌರವಧನವನ್ನೂ ನೀಡಲು ಅವರು ಮುಂದೆ ಬಂದರು. 
ಪೋಷಕರ ಆರ್ಥಿಕ ಪರಿಸ್ಥಿತಿಯ ಅರಿವಿದ್ದ ಶಾಲೆಯ ತಂಡವು ಇದು 
ಅಗತ್ಯವಿಲ್ಲವೆಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟತು. 


ಸಂವಹನ 


ಮಕ್ಕಳಗೆ ತರಗತಿಯ ಸಮಯವನ್ನು ತಿಅಸುವ ಮತ್ತು ಅವರಿಗೆ 
ನೆನಪಿಸುವ ಕೆಲಸವನ್ನು ಪೋಷಕರೇ ತೆಗೆದುಕೊಂಡು ಪೂರ್ಣ 
ಹಾಜರಾತಿ ಇರುವಂತೆ ನೋಡಿಕೊಂಡರು. ಅವರು ಸೌಲಭ್ಯಗಳ 
ಕಡೆಗೆ ಗಮನಹರಿಸಿದರು ಮತ್ತು ಸುರಕ್ಷತೆಗಾಗಿ ಸೂಚಿಸಲಾದ 
ಮುನ್ನೆಚ್ಚರಿಕೆಯನ್ನು ಪಾಅಸುವುದನ್ನು ಬಾತ್ರಿಪಡಿಸುತ್ತಿದ್ದರು. 
ಪೋಷಕರು ಮತ್ತು ಸಹಾಯಕ ಸಿಬ್ಬಂದಿ ಪ್ರಯಂಪ್ರೇರಿತವಾಗಿ 
ತರಗತಿ ಕೊಠಡಿಯನ್ನು ಸ್ಯಾನಿಟೈಸ್‌ ಮಾಡುತ್ತಿದ್ದರು ಹಾಗು 


Q 
ವಾರದಲ್ಲಿ ಒ೦ದು ಬಾರಿ ಆವರಣದಲ್ಲ ಶುಚಿಗೊಳಸುತ್ತಿದ್ದರು. 


ಕೆಲಸ ಗಮನಿಸುವಿಕೆ 


ಗೈರಾದ ಪೋಷಕರು ಮತ್ತು ಮಕ್ಕಳನ್ನು ಪೋಷಕರೇ 
ವಿಚಾರಿಸಿಕೊಳ್ಳುತ್ತಿದ್ದರು. ಕೋವಿಡ್‌ ಸ್ಥಿತಿಯಲ್ಲ ಇದು ಬಹಳ 
ಮುಖ್ಯವಾಗಿತ್ತು. ಏಕೆಂದರೆ ಹಳ್ಳಯಲ್ಲ ಯಾರಿಗಾದರೂ ಕೋವಿಡ್‌ 
ಸೋಂಕು ಕಂಡುಬಂದರೆ ಎರಡು ವಾರಗಳ ಕ್ಲಾರಂಟ್ಯನ್‌ಗಾಗಿ 
ತರಗತಿಗಳನ್ನು ಸ್ಥಗಿತಗೊಳಸಬೇಕಿತ್ತು. ಕೋವಿಡ್‌ ಸೋಂಕಿತ 
ಜನರು ಕಂಡು ಬಂದ ಹಳ್ಳಗಳಗೆ ಮಕ್ಷಳ ಹೆಸರು ಬರೆದಿರುವ 
ಕಾರ್ಯಹಾಕೆಗಳನ್ನು ನಾವು ನೀಡಿದೆವು. ಪೋಷಕರಲ್ತ ಒಬ್ಬರು 
ಅದನ್ನು ಮಕ್ಕಳಗೆ ತಲುಪಿಸುವ ವ್ಯವಸ್ಥೆ ಮಾಡಿದರು. 


ಕೆಲವು ಪರಿಣಾಮಗಳು 


ಜೂನ್‌ ಮತ್ತು ಜುಲೈನಲ್ಲ ಪ್ರತಿ ಕೇಂದ್ರದಲ್ಲ ಆರು ತರಗತಿಗಳ 
ಮಕ್ಕಳನ್ನು ಇಲ್ಲಯವರೆಗೆ ತೊಡಗಿಸಿಕೊಳ್ಳಲಾಗಿದೆ. ಪ್ರತಿ 
ಕೇಂದ್ರದಲ್ಲೂ ಆಗಸ್ಟ್‌ನಿಂದ ನಾಲ್ಲು ದಿನಗಳು ದಿನಂಪ್ರತಿ 
ತರಗತಿಗಳನ್ನು ನಡೆಸಲಾಯುತು. ಶಾಲೆಗಳು ಪುನರಾರಂಭದವರೆಗೆ 
ಈ ಕಾರ್ಯಯೋಜನೆ ಮುಂದುವರಿಯದೆ. ನಮ್ಮ ಈ ಎಲ್ಲ 
ಶ್ರಮಗಳಂದ ಪ್ರತಿದಿನದ ತರಗತಿಗಳಲ್ಲ ಶೇಕಡಾ ೨6ರಷ್ಟು ಮಕ್ಕಳ 
ಹಾಜರಾತಿ ಸಾಧ್ಯವಾಗಿದೆ. ಪ್ರತಿವಾರದ ಪರಿಶೀಲನೆಯ ಮೂಲಕ 
ಇಡೀ ಪ್ರಕ್ರಿಯೆಯನ್ನು ಸುವ್ಯವಸ್ಥಿತಗೊಳಸಲು ಶ್ರಮಿಸಲಾಗುತ್ತಿದೆ. 
ಸಮಯದಲ್ಲ ಮಕ್ಕಳು ಅಕ್ಷರಗಳು. ಧ್ವನಿಗಳು. ಓದುವುದು ಮತ್ತು 
ಬರೆಯುವುದನ್ನು ಮರೆತುಬಟ್ಪದ್ದರು. ಶಿಕ್ಷಕರು ಮತ್ತೆ ಈ 
ಕೌಶಲಗಳನ್ನು ಹೇಆಳಕೊಡಲು ಪ್ರಯತ್ನಿಸುತ್ತಿದ್ದಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


71 


72 


ಕಲಕಾ ಫಲಅತಗಳು 
ಶಿಕ್ಷಕರ ಈ ಶ್ರಮದಿಂದಾಗಿ ಹಲವು ಗುಣಾತೃಕ ಫಲಅತಗಳು ಕಂಡಿವೆ : 


*  ಕೋವಿಡ್‌ 1೨ರ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಮಕ್ಷಳ 
ಸುರಕ್ಷತೆ, ಭದ್ರತೆಯನ್ನು ಬೆಂಬಅಸುವುದು. 

p ಮಕಳ ಕೇಳ್ಕೆಯ ಗ್ರಹಿಕೆಯನ್ನು ಮತ್ತು ಧ್ವನಿ. ಪದಗಳ 
ಸಂಬಂಧದ ಅರಿವಿನ ಹೆಚ್ಚಳ. 

. ಕನ್ನಡ ಮತ್ತು ಇಂದ್ಲಿಷ್‌ ಎರಡರಲ್ಲೂ ಮಕ್ಕಳ ಮೂಲ &ಿದು. 
ಬರಹದ ಕೌಶಲದ ಹೆಚ್ಚಳ. 

° ಆಕಾರ ಜ್ಞಾನದ ಅಭವೃದ್ಧಿ 

*° ಎರಡು ಆಯಾಮದ ಆಕಾರಗಳನ್ನು ಗುರುತಿಸುವುದು ಮತ್ತು 
ರಚಿಸುವುದು, ಮಡಚುವುದು, ಚುಕ್ಕಿ ಜಾಲದ ಆಧಾರದಲ್ಲಿ 
ಕಾಗದ ಕತ್ತರಿಸುವುದು, ಸರಳ ರೇಖೆಗಳನ್ನು ಬಳಸುವುದು 
ಇತ್ಯಾದಿ 

*° ಗಣಿತದ ಮೂಲ ಕ್ರಿಯೆಗಳನ್ನು ಕಅಯುವುದು. 


ಸಮುದಾಯದ ಸಹಕಾರದ ಕೆಲವು ಒಳನೋಟಗಳು 


ಶಾಲಾ ವ್ಯವಸ್ಥೆಯಲ್ಲ ಸಮುದಾಯದ ಸದಸ್ಯರ ಪೂರ್ಣ 
ಸಹಭಾಗಿತ್ವವನ್ನು ಸಾಧಿಸುವಲ್ಲ ಒಂದು ಸಾಮಾಜಕ ಸಂಸ್ಥೆಯಾಗಿ 
ಶಾಲೆಯ ಜವಾಬ್ದಾರಿ ದೊಡ್ಡದಿದೆ. ಶಾಲಾ ಅಭವೃದ್ಧಿ ಮತ್ತು 
ಮೇಲ್ವಚಾರಣಾ ಸಮಿತಿ (ಎಸ್‌ಡಿಎಂಸಿ) ಮತ್ತು ಎಸ್‌ಸಿಎನ್‌ಗಳನ್ನು 
ಕಟ್ಟ ಬೆಳೆಸುವುದು ಕಲಕೆಯಷ್ಟೇ ಪ್ರಮುಖ ವಿಷಯವಾಗಬೇಕು. 


ಸಮಾನ ತಿಳುವಳಕೆ 


ಶಾಲೆ ಮತ್ತು ಸಮುದಾಯದ ಸದಸ್ಯರ ನಡುವಿನ ಸಹಭಾಗಿತ್ವವು 
ಶಾಲೆಯ ಉತ್ತಮ ಬೆಳವಣಿಗೆಗೆ ಸಹಕಾರಿ. ನಮ್ಮ ಸುತ್ತಅನ 
ಶಾಲೆಗಳನ್ನು ಸ್ಥೂಲವಾಗಿ ಗಮನಿಸಿದರೆ ಶಾಲೆ ಮತ್ತು 
ಸಮುದಾಯದ ಸಂಬಂಧವು ಎಷ್ಟು ಮುಖ್ಯ ಮತ್ತು ಎರಡೂ 
ಒಗ್ಗೂಡಿ ಕೆಲಸ ಮಾಡಿದರೆ ಶಾಲೆಯಲ್ಲ ಎಷ್ಟೊಂದು ಬದಲಾವಣಿ 


ಮಾಡುತಿದ 
Ea) 


ತರಬಹುದು ಎಂಬುದನ್ನು ಗಮನಿಸಬಹುದು. ಯಾವಾಗ ಶಾಲೆಯು 
ಪೋಷಕರನ್ನು ಶಾಲೆಯ ಭಾಗವಾಗಲು ಆಹ್ವಾನಿಸುತ್ತದೆಯೋ ಆಗೆ 
ಮಾತ್ರ ಇದು ಸಾಧ್ಯವಾಗುವುದು. ಶಿಕ್ಷಕರು ಪೋಷಕರನ್ನು ಆಗಾಗ್ಯೆ 
ಶಾಲೆಗೆ ಬರಮಾಡಿಕೊಳ್ಳುವುದು. ಶಾಲೆಯ ಪದ್ಧತಿಗಳ ಬದ್ಧೆ ಅವರಿಗೆ 
ಅರಿವು ಮೂಡಿಸುವುದು. ಮಕ್ಕಳ ಕಲಆಕೆಯ ಬಣ್ಣೆ ಅವರಿಗೆ ವಿವರ 
ನೀಡುವುದು ಮತ್ತು ಶಿಕ್ಷಕರಿಗೆ ಅವರು ಹೇಗೆ ಬೆಂಬಲ ನೀಡಬಹುದು 
ಎಂದು ತಿಆಸುವುದು ಮುಂತಾದವು ಅವರು ಶಾಲೆಯೊಂದಿಗೆ 
ಭಾಗಿಯಾಗುವುದನ್ನು ಹೆಚ್ಚಿಸುತ್ತವೆ. ಪೋಷಕರನ್ನು ಗೌರವಿಸುವುದು 
ಘೇ ಪಧ್ಧತಿಯ ಒಂದು ನಿರ್ಣಾಯಕವಾದ ಭಾಗವಾಗಿದೆ. 


ಉಪಸಂಹಾರ 


ನಮ್ಮ ತಂಡವು ಮಕ್ಕಳನ್ನು ಕಲಕೆಯಲ್ಲ ತೊಡಗಿಸಿಕೊಳ್ಳಲು 
ಉತ್ಸಾಹದಿಂದ  ಮುಂದುವರೆಯುತ್ತಿದ್ದು., ಮಕ್ಕಳು ಇದಕ್ಕೆ 
ಹೊಂದಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಿದ್ದರೂ. ಪ್ರಯತ್ನ 
ಮುಂದುವರಿಸಿದ್ದಾರೆ. ಈ ಪದ್ಧತಿಯು ಸಾಧಾರಣ ತರಗತಿಯ 
ಅನುಭವದಂತಿರದೆ ಹಲವು ಮಿತಿಗಳು ಇರುವುದರಿಂದ ಶಿಕ್ಷಕರೂ 
ಹಲವು ಸವಾಲುಗಳನ್ನೆದುರಿಸುತ್ತಿದ್ದಾರೆ. ಉದಾಹರಣೆಗೆ, ಮಕ್ಕಳು 
ಮಾಡಿರುವ ಕೆಲಸಗಳನ್ನಾಗಲೀ ಬೋಧನಾ ಕಲಕಾ 
ಸಾಮದ್ರಿಗಳನ್ನಾಗಅೀ ಪ್ರದರ್ಶನಕ್ಕೆ ಇಡುವುದು ಜಾಗದ 
ಅಭಾವದಿಂದ ಕಷ್ಟ. ದೈಹಿಕ ಅಂತರ ಕಾಯ್ದುಕೊಂಡು 
ಚಟುವಟಕೆಗಳನ್ನು ನಡೆಸುವುದು ಅಸಾಧ್ಯ ಮತ್ತು ಕೋವಿಡ್‌ 
ಸೋಂಕಿತರ ಮತ್ತು ಲಕ್ಷಣ ರಹಿತ ಸೋಂಕಿತರ ಸಂಖ್ಯೆ 
ಹೆಚ್ಚುತ್ತಿರುವುದು ಭಯವನ್ನು ಹುಟ್ಲಸುತ್ತಿದೆ. ವಿದ್ಯಾರ್ಥಿಗಳು ಕೂಡ 
ಶಿಕ್ಷಕರೆಡೆಗೆ ತೆರೆದುಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಿದಾರೆ. ಈ 
ಸ್ಥಿತಿಯು ಇನ್ನೂ ಹೆಚ್ಚು ಸಮಯ ಮುಂದುವರೆದರೆ, ವಿದ್ಯಾರ್ಥಿಗಳ 
ಕಲಅಕೆಯ ಮೇಲೆ ಮತ್ತು ಶಿಕ್ಷಕರೊಡನೆಯ ಅವರ ಸಂಬಂಧದ 
ಮೇಲೆ ಬಹಳ ಪರಿಣಾಮ ಬೀರಲದೆ. ಆದರೆ ಪರಿಸ್ಥಿತಿ ಹೀಗೆಯೇ 
ಮುಂದುವರೆದರೆ ವಿದ್ಯಾರ್ಥಿಗಳು ಹಾಗು ಶಿಕ್ಷಕರಿಗೆ ಈೇ ವಿಧಾನ 
ಬಟ್ಟು ಮತ್ಯಾವ ಆಯ್ದೆಗಳೂ ಉಳಯದಿರಬಹುದು. 


ರಾಜಶ್ರೀ ನಾಯಕ್‌ ಅವರು ಕಳೆದ ಎಂಟು ವರ್ಷಗಳಂ೦ದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ತೊಡಗಿಕೊಂಡಿದ್ದು, ಸದ್ಯ 
ಕಲಬುರ್ಗಿಯ ಅಜೀಂ ಪ್ರೇಮ್‌ಜ ಶಾಲೆಯ ಸಂಯೋಜನಾ ಅಧಿಕಾರಿಯಾಗಿದ್ದಾರೆ. ಮಂಗಳೂರಿನ ರೋಶನಿ ನಿಲಯದ 
ಸಮಾಜಕಾರ್ಯ ವಿಭಾಗದಿಂದ ಸಮಾಜ ಕಾರ್ಯದಲ್ಪ ಪದವಿ ಪಡೆದಿದ್ದಾರೆ. ಇವರು ಫೌಂಡೇಷನ್‌ಗೆ ಕ್ಯಾಂಪಸ್‌ 
ಸಹಯೋಗಿಯಾಗಿ ಸೇರಿದರು ಮತ್ತು ಶಾಲೆಯಿಂದ ಹೊರಜದ್ದ ಮಕ್ಕಳು ಮತ್ತು ಅವರ ತಾಯಂದಿರೊಡನೆ ಕೆಲಸ 
ಮಹಿಳಾ ಸಾಕ್ಷರತಾ ಕಾರ್ಯಕ್ರಮದ ಸಂಯೋಜನ ಅಧಿಕಾರಿಯಾಗಿದ್ದರು. ಇವರನ್ನು 
rajashri.nayak@azimpremjifoundation.org ಮೂಲಕ ಸಂಪರ್ಕಿಸಬಹುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಅನುವಾದ: ಜನಾರ್ಧನ್‌ ಚನ್ನುಗಿರಿ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌ 


